ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 07 ನೇ ಡಿಸೆಂಬರ್‌, 2020 


ಕಲ್ಯಾಣ ಕರ್ನಾಟಕ ಭಾಗದ ಅನುದಾನ ರಹಿತ ಶಾಲೆಗಳಿಗೆ ಕೆ. ಕೆ. ಆರ್‌. ಡಿ ಯಿಂದ ಅನುದಾನ ನೀಡುವ ಕುರಿತು 
ಶ್ರೀ ಶಶೀಲ್‌ ಜಿ. ನಮೋಶಿ(ಶಿಕ್ಷಕರ ಕ್ಷೇತ್ರ) - 
65 (79) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಕಲ್ಯಾಣ ಕರ್ನಾಟಕ ಭಾಗದ ಅನುದಾನ ರಹಿತ ಶಾಲೆಗಳಿಗೆ ಕೆ. ಕೆ. ಆರ್‌. ಡಿ. ಬಿ ಯಿಂದ ಅನುದಾನವನ್ನು 
ಒದಗಿಸಲಾಗುವುದೇ; 


(ಆ) ಅನುದಾನಿತ ಮತ್ತು ಅನುದಾನ ರಹಿತ ಶಾಲಾ, ಕಾಲೇಜುಗಳ ಮೂಲಭೂತ ಸೌಲಭ್ಯಕ್ಕೆ ಅನುದಾನ ನೀಡಲಾಗುವುದೆ; 
(ಇ) ಇಲ್ಲವಾದಲ್ಲಿ, ಯಾವ ಕಾರಣಕ್ಕೆ ನೀಡಲಾಗುವುದಿಲ್ಲ; (ವಿವರವಾದ ಮಾಹಿತಿ ನೀಡುವುದು) 


(ಈ) ಕೆ. ಕೆ. ಆರ್‌. ಡಿ. ಬಿ. ಯಿಂದ ಅತಿಥಿ ಶಿಕ್ಷಕರ/ಉಪನ್ಯಾಸಕರಿಗೆ ವೇತನ ನೀಡಲಾಗವುದೇ? 


